


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಫೆಬ್ರವರಿ ೨೩, ೨೦೧೨ (ಫಾಲ್ಗುಣ ೪, ಶಕ ವರ್ಷ ೧೯೩೩) ಸಂಚಿಕೆ ೮ 
ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


FORM-IV 
(See Rule 12) 
NOTICE 
It is hereby notified that the undersigned has changed his/her name from KHATIJA BABALAL MULLANI to KAVITA 
NARAYAN. KHANAGAVI. 
PD-14 KHATIJA BABALAL MULLANI 
FORM-1 
(See rule 9) 
Department of Education 
Office of the 8.5.0. GOKAK 
NOTIFICATION 


Shri VENKATESH MAHALINGAPPA DOMBAR Working as Teacher in the K.B.S. MAMADAPUR. TAL : GOKAK. 
Education Department of Office of Block Education Office, GOKAK is permitted to change his name to VENKATESH. 
MAHALINGAPPA. KOUJALAGI. 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 
PD-15 ಗೋಕಾಕ್‌ 
ನಮೂನೆ-1 


(ನಿಯಮ-9) 
ಶಿಕ್ಷಣ ಇಲಾಖೆ 
ಅಧಿಸೂಚನೆ 
ಶ್ರೀ ಬಸವಯ್ಯ ಶಂಕರಯ್ಯ ಲದ್ದೀಮಠ ರವರು ಸಹ ಶಿಕ್ಷಕರಾಗಿ ಶ್ರೀ ಗುರುಗೋರಕ್ಷನಾಥ ಪೌಢ ಶಾಲೆ ಗೋಕುಲ, ಹುಬ್ಬಳ್ಳಿ ಇಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದು ಇವರ ಹೆಸರನ್ನು ಬಸವಯ್ಯ ಶಂಕರಯ್ಯ ಹಿರೇಮಠ ಎಂದು ಬದಲಾಯಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಉಪ ನಿರ್ದೇಶಕರು (ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಪಿ.ಡಿ.16 

ಧಾರವಾಡ 


(೧೭೭) 


೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ಭಾಗ-೫ 





FORM-1 
(See rule 9) 


Department of Karnataka Legislative Assembly 
Office of the Karnataka Legislative Assembly, Vidhana Soudha, Bangalore 
NOTIFICATION 


Smt. K. PRIYADARSHINI, Working as Junior Console Operator, in the Karnataka Legislative Assembly Secretariat is 
permitted to change her name to as SMT. AYESHA KHAN. 


K. NOOR MOHAMED, 


Deputy Secretary, 
PD-17 
Karnataka Legislative Assembly Secretariat. 


ನಮೂನೆ-1 
(ನಿಯಮ-9) 
ಶಿಕ್ಷಣ ಇಲಾಖೆ 
ಕಾರ್ಯಾಲಯ, ಬಿ.ಇ.ಓ. ಮುದ್ದೇಬಿಹಾಳ 
ಅಧಿಸೂಚನೆ 
ಶ್ರೀ ಬಸವರಾಜ ಭಗವ೦ತಪ್ಪ ಮೊಪಗಾರ ರವರು ಸಹ ಶಿಕ್ಷಕರಾಗಿ ಎಚ್‌.ಪಿ.ಎಸ್‌. ದೇವರಹುಲಗಬಾಳ, ತಾ| ಮುದ್ದೇಬಿಹಾಳ ಇಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದು ಇವರ ಹೆಸರನ್ನು ಬಸವರಾಜ ಭಗವಂತಪ್ಪ ದೊರನಳ್ಳಿ ಎಂದು ಬದಲಾಯಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 


[0 


ಮುದ್ದೇಬಿಹಾಳ, 
ಪಿ.ಡಿ.18 PE 
FORM-IV 
(See rule 12) 
NOTICE 


It is hereby notified that the undersigned has changed his name from Sri BASAPPA RAMAPPA HOLER to 
BASAVARAJ RAMAPPA CHANDRAGIRI 


PD-19 
BASAPPA RAMAPPA HOLER 


FORM-1 
Department of Education 
BLOCK EDUCATION OFFICE, HAVERI 
NOTIFICATION 


Sri ZAHIDA HASHAMSAB MEDUR Working as Assistant Teacher in the Education Department of Office of Block 
Education Office, Haveri is permitted to change his name 10 ZAHIDA SHAFIULLA HONNALLI. 


Signature and Designation of the 
PD-20 
Appointing Authority 
FORM-IV 


(See rule 12) 
NOTICE 


It is hereby notified that the undersigned has changed his name from Sri SADASHIV THALEPPA HUCH HOLEPPAGOL, 
to SADASHIV THALEPPA HOLEPPAGOL. 


PD-21 
SADASHIV THALEPPA HUCH HOLEPPAGOL. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ೧೭೯ 





FORM-IV 
(See rule 12) 


NOTICE 


It is hereby notified that the undersigned has changed his name from Sri DASAIAH to DIVAKARA. 


PD-22 
DASAIAH 


KARNATAKA STATE BOARD OF WAKFS 
DARUL AWKAF, No.6, Cunningham Road, Bangalore 
KTW/REG/64/HVR/2001-02, Dated 24-10-2001 
CERTIFICATE OF REGISTRATION 


It is hereby certified that the Wakf described hereunder is registered and brought on to the Register of Wakfs in 
accordance with Section 36 of the Wakf Act, 1995. 








Sl. No. of Name, Class & Description of the ಪ 
Particulars of Wakf properties Name of the Muthawalli 
Kitabul Awkaf Wakifs 
Anjuman-e-lslam PROPERTY Anjuman-E-lslam Parvath 


Paravath Siddgiri village, Hirekerur | G.P. No. 95 & 96 Masjid building | Siddgiri village, Hirekerur Taluk 
Taluk, Haveri District. & Arabic Madrasa & Open Space | Haveri District managed by its 
MEASUREMENT: Chairman. 

East-West : 40' feet 
North-South : 60' feet 
BOUNDARIES : 

East : Panchayath Road 
West: Panchayath Road 
North: Panchayath Road 

















South: Panchayath Road 





Chief Executive Officer, 
Karnataka State Board of Wakfs 


KARNATAKA STATE BOARD OF WAKFS 


PD-16 


DARUL AWKAF, No.6, Cunningham Road, Bangalore 
No. KTW/REG/18/BLY/03-04, Dated 16-4-2004 
CERTIFICATE OF REGISTRATION 


It is hereby certified that the Wakf described hereunder is registered and brought on to the Register of Wakis in 
accordance with Section 36 of the Wakf Act, 1995. 








Sl. No. of Name, Class & Description of the ಕ ಸ 
articulars of Wakf properties ; 
Kitabul Awkaf Wakis prop Name of the Muthawalli 
530 Malang Shah Wali Sy. No. 97 of Yarbanahalli village 


Malang Shah Wali Dargah 
D h d iddgah Sunni G T | Hobli, Sand 
aga. an gal (೨0011 (34033) 0114/1000 28061 | ites ಭಜ ಹಾ 
Yerbanahalli Village, Tornagal | Taluk 

Sandur Taluk, Bellary District. MEASUREMENT: 


5A-—38G 


represented by its President. 




















೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ಭಾಗ-೫ 








BOUNDARIES : 
East : Halla (Naala) 
West: Halla and Private lands 


North: Halla and Private lands 














South: Land of Gadalingappa 





Chief Executive Officer, 


ಸ Karnataka State Board of Wakfs 
IN THE COURT OF THE IV ADDITIONAL CITY CIVIL AND SESSION JUDGE (CCH-21) 
(MAYOHALL) AT BANGALORE 
P & S.C. No. 25002 of 2012 
PETITIONERS : 


1. SriC.P. Rangachar, 5/0 Late C. Padmanabhan, aged about 68 years. 

2. Smt. Vidya Rangachar, W/o Sri C.P. Rangachar, Aged about 65 years. 
Both are r/at No. B-4, Epsilon Villas, Yemlur Home Owners Association, Yemlur Village Road, Yemlur Post, Bangalore- 
560037. 


“Versus - 


RESPONDENT : NIL 
PUBLIC NOTICE 


Notice is hereby given that a petition has been made to this Court Under Sec. 372 of the Indian Succession Act, for grant 
of Succession Certificate to the estate of the deceased Rajiv Char who died on 21-03-2011 at Bangalore. 

Bet it known that No Caveat has been entered and the said petition is posted for hearing on 28-02-2012 at 11'0 clock. 
Any persons claiming to have any interest may come and participate in the proceedings before grant of Succession Certificate. 


SCHEDULE 


Fixed Deposits made in HDFC Bank, No. 77-11 Park, G-01, Discoverer Building, I.T. Park, Whitefield, Bangalore-560066, 
Branch as detailed hereunder. 




















Sl. No. Deposit Account No. Date of Deposit Deposit Amount Rs. Maturity amount Rs. Date of Maturity 
1 00094470158062 02-04-2010 58,222.07 62,265-64 17-04-2011 
2 00764470018090 12-01-2011 1,44,902.23 1,56,880.08 13-01-2012 
3 00774470166401 10-04-2011 1,15,637.21 1,26,272.46 26-04-2012 
4 00774470197251 29-09-2011 1,13,687.31 1,25,085.52 15-10-2012 
5 00774470013815 11-07-2010 8,52,586.67 9,09,532.22 12-07-2011 


























Given under my hand and seal of this Court on this 7" day of February 2012. 


By Order of the Court, 
Asst. Registrar, 


PD-1 
¢ City Civil Court Mayo Hall Unit, Bangalore 
IN THE ADDITIONAL CITY CIVIL AND SESSION JUDGE 
BANGALORE (CCH-21) 
P & S.C. No. 25030 /2011 
BETWEEN: 


H.R. Vasanthamma 


W/o late P.A. Narasimhan 





ಭಾಗ-೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ 


೧೮೧ 





Aged about 60 years 
Residing at No. 1470, 


Anantaranga Krupa, 

24" Main, 5" Cross, 1° phase, 
275 stage, BTM layout, 
Bangalore-560076. 


PETITIONER : 


AND 


RESPONDENT : 


NIL 


PUBLIC NOTICE 


Whereas notice is hereby given that a petition has been made to this court under section 372 of the Indian Succession 
Act, prays for grant of probate certificate in favour of the petitioner in respect of WILL, date 20-1-2011 executed by P.A. Narasimhan 
in favour of the petitioner and issue succession Certificate in respect of Item No. 2 the investment made in the shares, who died on 
21-3-2011 at No. 1470, Anantaranga Krupa, 24" Main, 5" Cross, 1° phase, 2™ stage, BTM layout, Bangalore-560076. 


Be it to know that No Caveat has been entered and the said petition is posted for hearing on 28-02-2012 at 11-00, any 
person/s claiming to have any interest may come and participate in the proceedings before Probate Certificate. 


SCHEDULE 


ITEM NO. 1 


All that piece and parcel of the property bearing plot No. 1470, Anantaranga Krupa, 24" Main, 5" Cross, 1° phase, 2" 
stage, BTM layout, Bangalore-560076 consisting of a house in ground floor. 


Bounded on the : 


North by : Site No. 1471 
South by : Site No. 1470/A 
East by : Site No. 1467 
West by : Road 


Measuring : 


North to South : 12.19 meters and 
East to West : 8.83. 


PD-19 


ITEM NO. 2 


Investments made in the shares of following companies 


Oswal Chemicals and Fertilizers limited - 500 Nos. 
Reliance Industries - 38 Nos. 

Satyam Computers services limited - 100 Nos. 
Swaika Vanaspat - 100 Nos 

Tata Consultench Services - 28 Nos. 

Unitech Limited - 20 Nos. 


ರಾ ಲಾ WN 


Given under hand and seal of the court this 2" day of February 2012. 


By Order of the Court 


Asst. Registrar, 
City Civil Court Mayo Hall Unit 
Bangalore 


By Order of the Court 


Asst. Registrar, 
City Civil Court Mayo Hall Unit, Bangalore 


೧೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ 


ಭಾಗ-೫ 





ಸಂಖ್ಯೆ : ಆಡಳಿತ : 218 : 2012, ಧಾರವಾಡ, ದಿನಾಂಕ : 6ನೇ ಫೆಬ್ರುವರಿ 2012. 
ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು ಮತ್ತು ಬೆರಳಚ್ಚು-ನಕಲುಗಾರರು, ಆದೇಶ ಜಾರಿಕಾರರು ಮತ್ತು 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ, ಧಾರವಾಡ, 


ಅಧಿಸೂಚನೆ ನಂ. 01/2012, ದಿನಾಂಕ : 6ನೇ ಫೆಬ್ರುವರಿ 2012. 


ಜವಾನ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಕುರಿತು. 


ವಿಷಯ 

ಉಲ್ಲೇಖ : I 
2 
3. 
4. 


ಉಚ್ಛ ನ್ಯಾಯಾಲಯ, ಬೆಂಗಳೂರು ಪತ್ರ 


17-06-2009. 


ಉಚ್ಛ ನ್ಯಾಯಾಲಯ, ಬೆ೦ಗಳೂರು 


18-03-2010. 


ಉಚ್ಛ ನ್ಯಾಯಾಲಯ, ಬೆಂಗಳೂರು 


08-03-2010. 


ಉಚ್ಛ ನ್ಯಾಯಾಲಯ, ಬೆಂಗಳೂರು 


23-06-2011. 


ಉಚ್ಛ ನ್ಯಾಯಾಲಯ, ಬೆ೦ಗಳೂರು 


01-10-2011. 


ಸಂಖ್ಯೆಃಎಲ್‌ಸಿಎ 1/205/2004, ದಿನಾಂಕಃ 


ಸಂಖ್ಯೆೇಎಲ್‌ಸಿಎ- 1164/2009, ದಿನಾಂಕಃ 


ಸಂಖ್ಯೆಃಎಲ್‌ಸಿಎ- 220/1996, ದಿನಾಂಕಃ 


} ಸಂಖ್ಯೆಃಎಲ್‌ಸಿಎ- 1/36/2003, ದಿನಾಂಕಃ 


ಸಂಖ್ಯೆಃಎಲ್‌ಸಿಎ- 1/54/2011, ದಿನಾಂಕಃ 


ಮೇಲ್ಕಂಡ ಅಧಿಸೂಚನೆಯನ್ವಯ ಧಾರವಾಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾಗೂ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ 
ಇರುವ ಹಾಗೂ ಹೊಸದಾಗಿ ಸೃಜಿಸಲಾಗಿರುವ ಒಟ್ಟು 21-ಶೀಘ್ರಲಿಪಿಗಾರರು, 3-ಬೆರಳಚ್ಚುಗಾರರು, 1-ಬೆರಳ್ಳಚ್ಚು-ನಕಲುಗಾರ, 9-ಆದೇಶ ಜಾರಿಕಾರರು 
ಮತ್ತು 12-ಜವಾನರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


1. ಶೀಘ್ರಲಿಪಿಗಾರರು (51670680090) :-ಹುದ್ದೆಗ ಳ ಸಂಖ್ಯೆಃ 21 


ಅರ್ಜಿ ಸಲ್ಲಿಸಲು ನಿಗದಿತ ಪಡಿಸಿರುವ ಕೊ ನೆಯ ದಿನಾಂಕಃ 12-03-2012 ಸಂಜೆ 5.00 ಗಂಟೆ. 


ವೇತನ ಶ್ರೇಣಿ : 7275-175-7800-200-8600-225-9500-250-10500-300-12300-350-13350 


ಹುದ್ದೆಗಳ ವರ್ಗೀಕರಣ : 






























































ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾ.ಸ್ಟೆ ಕ.ಮಾ.ಅ. ಯೋ .ಅ. ಅಂ.ಅ ಒಟ್ಟು 
ಪ.ಜಾ. 1 2 2 ದ ದ ದ ದ 5. 
ಪ.ಪಂ — 1 ದ ದ — ದ — I 
ಪ್ರವರ್ಗ-2% 1 1 | ಎ ಎ 3 
ಪ್ರವರ್ಗ-28 — 1 — ದ — ಎ — 1 
ಪ್ರವರ್ಗ-3A — 1 — ದ — ಎ — 1 
ಪ್ರವರ್ಗ-38 — 1 — ದ — ದ — 1 
ಸಾ.ಅ 2 3 2 1 ದ ದ I++ 9 
ಒಟ್ಟು 4 10 5 1 ದ ದ 1 21 

* 2 ಬ್ಯಾಕ್‌ಲಾಗ್‌ ಪುದ್ದೆಗಳು ಸೇರಿ ** ೈಷ್ಟಿಮಾಂದ್ಯತೆ ಉಳ್ಳವರಿಗೆ. 
ವಿದ್ಯಾರ್ಹತೆಃ 


(ಎ) 


ಅರ್ಜಿ ಸಲ್ಲಿಸಲು ನಿಗದಿ ಪಡಿಸಿರುವ ಕಡೆಯ ದಿನಾಂಕದಂದು ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ 


ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕಂ. 


ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ (561101 61869) ಹಾಗೂ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ ಪ್ರೌಢದರ್ಜೆ (Senior 
Grade) ಪರೀಕ್ಷೆಯಲ್ಲಿ ತೇರ್ಗಡೆ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ 
ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. 


2. ಬೆರಳಚ್ಚುಗಾರರು (7/0150:-ಹ್ರುದ್ದೆಗ ಳ ಸಂಖ್ಯೆಃ 3 


ವೇತನ ಶ್ರೇಣಿ : 


5800-100-6000-125-6500-150-7100-175-7800-200-8600-225-9500-250-10500 































































































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ೧೮೩ 
ಹುದ್ದೆಗಳ ವರ್ಗೀಕರಣ : 
ಮೀಸಲಾತಿ ಇತರೆ ಮ ಹಿಳೆ ಗ್ರಾಮೀಣ ಮಾ.ಸ್ಟೆ ಕ.ಮಾ.ಅ. ಯೋ.ಅ. ಅಂ.ಅ ಒಟ್ಟು 
ಪ್ರವರ್ಗ-2% 1 ದ ದ ದ ದ ದ ದ 1 
ಪ್ರವರ್ಗ-3A ದ 1 ದ ದ ದ ದ ದ 1 
ಸಾ.ಅ ದ ದ 1 ದ — ದ ದ 1 
ಒಟ್ಟು 1 1 1 - - - 1 3 
ವಿದ್ಯಾರ್ಹತೆ: 
(ಎ) ಅರ್ಜಿ ಸಲ್ಲಿಸಲು ನಿಗದಿ ಪಡಿಸಿರುವ ಕಡೆಯ ದಿನಾಂಕದಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ 
ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. 
(ಬಿ) ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ (560101 0/809) ಪರೀಕ್ಷೆಯಲ್ಲಿ ತೇರ್ಗಡೆ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. 
3. ಬೆರಳಚ್ಚು ನಕಲುಗಾರರು (Typist-Copyist) : ಹುದ್ದೆಗಳ ಸಂಖ್ಯೆಃ 1 
ವೇತನ ಶ್ರೇಣಿ ಕ 5800-100-6000-125-6500-150-7100-175-7800-200-8600-225-9500-250-10500 
ಹುದ್ದೆಗಳ ವರ್ಗೀಕರಣ : 
ಮೀಸಲಾತಿ ಆತರೆ ಮಹಿಳೆ ಗ್ರಾಮೀಣ ಸ್ಟೆ ಕ.ಮಾ.ಅ. ಯೊ .ಅ. ಅಂ.ಅ ಒಟ್ಟು 
ಸಾ.ಅ ದ — 1 ದ ದ — 1 
ಒಟ್ಟು ದ ದ 1 ದ 1 | 1 
ವಿದ್ಯಾರ್ಹತೆ: 


(ಎ) 


(ಬಿ) 


ಅರ್ಜಿ ಸಲ್ಲಿಸಲು ನಿಗದಿ ಪಡಿಸಿರುವ ಕಡೆಯ ದಿನಾಂಕದಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ 
ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. 

ಕನ್ನಡ ಮತ್ತು ಆಂಗ್ಲ ಎರಡೂ ಭಾಷೆಯಲ್ಲಿ ಕಿರಿಯ ಶ್ರೇಣಿ ಬೆರಳಚ್ಚು (೮೬೧101 Grad) ಪರೀಕ್ಷೆಯಲ್ಲಿ ತೇರ್ಗಡೆ ಅಥವಾ 
ತತ್ಸಮಾನ ವಿದ್ಧಾರ್ಹತೆಯನ್ನು ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. 


4. ಆದೇಶ ಜಾರಿಕಾರರು (Process-Server) : ಹುದ್ದೆಗಳ ಸಂಖ್ಯೆಃ 9 


ವೇತನ ಶ್ರೇಣಿ : 


5500-100-6000-125-6500-150-7100-175-7800-200-8600-225-9500 


ಹುದ್ದೆಗಳ ವರ್ಗೀಕರಣ : 





ಇತರೆ 


ಮ ಹಿಳೆ 


ಗ್ರಾಮೀಣ 


(4 


ಕ.ಮಾ.ಅ. 


ಯೋ .ಅ. 


ಅಂ.ಅ 





















































ವಿದ್ಯಾರ್ಹತೆ: 


ಅರ್ಜಿ ಸಲ್ಲಿಸಲು ನಿಗ 
ತತ್ಸಮಾನ ಪರೀಕ್ಷೆಯ 


ದಿ ಪಡಿಸಿರುವ ಕಡೆಯ ದಿನಾಂಕದಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ 
ಲಿ ತೇರ್ಗಡೆ ಹೊಂದಿರಬೇಕು. ಲಘು/ಭಾರಿ ವಾಹನಾ ಚಾಲನಾ ಪರವಾನಗಿ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಕತೆ ನೀಡಲಾಗುವುದು. 


5. ಜವಾನ (Peon) : ಹುದ್ದೆಗಳ ಸಂಖ್ಯೆಃ 12 


ವೇತನ ಶ್ರೇಣಿ : 


4800-—100—6000-—125—6500-—150—7100-175—7275 


೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ಭಾಗ-೫ 





ಹುದ್ದೆಗಳ ವರ್ಗೀಕರಣ : 


























ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾ.ಸ್ಟೆ ಕ.ಮಾ.ಅ. ಯೋ.ಅ. ಅಂ.ಅ ಒಟ್ಟು 
ಪ.ಜಾ. — 1 § ದ 1 — — 2 
ಪ್ರವರ್ಗ-2% ಎ ಎ 1 - 1 - ಎ 9 
ಪ್ರವರ್ಗ-28 — — — ದ — ದ I+ I 
ಪ್ರವರ್ಗ-38 — — — ದ — — I+ I 
ಸಾ.ಅ 1 2 2 — ಣಾ — 13% 6 
ಒಟ್ಟು 1 3 3 ದ 2 — 3 12 
































ಜೇ ದೃಷ್ಟಿಮಾಂದ್ಯತೆ ಉಳ್ಳವರಿಗೆ. 
** ಶ್ರವಣದೋಷ ಉಳ್ಳವರಿಗೆ. 


ವಿದ್ಯಾರ್ಹತೆ: 
ಅರ್ಜಿ ಸಲ್ಲಿಸಲು ನಿಗದಿ ಪಡಿಸಿರುವ ಕಡೆಯ ದಿನಾಂಕದಂದು 7ನೇ ತರಗತಿಯ ಪರೀಕ್ಷೆಯಲ್ಲಿ ತೇರ್ಗಡೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ 
ಹೊಂದಿರಬೇಕು. 
ಆಯ್ಕೆ ವಿಧಾನ : 
ಮೇಲ್ಮಾಣಿಸಿದ ಎಲ್ಲ ಹುದ್ದೆಗ ಳನ್ನು ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರ ಹುದ್ದೆಗಳ) ನೇಮಕಾತಿ (ತಿದ್ದುಪಡಿ) ನಿಯಮಗಳು 
2007ರ ಪ್ರಕಾರ ನೇಮಕಾತಿಯನ್ನು ನಡೆಸಲಾಗುವುದು. 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಲ್ಲಿ ಮಹಿಳಾ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು. ಅಂಗವಿಕಲ 
ಅಭ್ಯರ್ಥಿಗಳು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು, ಗ್ರಾಮೀಣ ಅಭ್ಯರ್ಥಿಗಳು ಹಾಗೂ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಮೀಸಲಾತಿಗಳಿಗೆ ಅರ್ಹ 
ಅಭ್ಯರ್ಥಿಗಳು ಲಭ್ಯವಿರದೇ ಇದ್ದ ಪಕ್ಷದಲ್ಲಿ, ಆ ಹುದ್ದೆಗಳನ್ನು ಆಯಾ ಪಂಗಡಗಳ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಆಯಾ 
ಪಂಗಡಗಳ ಇತರೆ ಅಭ್ಯರ್ಥಿಗಳೂ ಸಹ ಲಭ್ಯವಾಗದಿದ್ದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾದ ಹುದ್ದೆಗ ಳನ್ನು ಹೊರತುಪಡಿಸಿ 
ಇನ್ನುಳಿದ ಹಿಂದುಳಿದ ವರ್ಗಗಳ ಪುದ್ದೆಗ ಳನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 


ವಯೋ ಮಿತಿ : 


ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ವಯೋಮಿತಿ ಹೊಂದಿರಬೇಕು ಹಾಗೂ ಈ 
ಕಳೆಗೆ ತಿಳಿಸಿರುವಂತೆ ಗರಿಷ್ಠ ವಯೋ ಮಿತಿಯನ್ನು ಮೀರಿರಬಾರದು. 
I ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ ಹಾಗೂ ಪ್ರವರ್ಗ-1 ರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಾಧಿಕಾರ ನೀಡುವ ಜಾತಿ 
ದೃಢೀಕರಣ ಪತ್ರ ಹಾಜರುಪಡಿಸಿದಲ್ಲಿ ಗರಿಷ್ಠ 40 ವರ್ಷ. 
2. ಪ್ರವರ್ಗ 2-ಎ, 2-ಬಿ, 3-ಎ, 3-ಬಿ ಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಾಧಿಕಾರ ನೀಡುವ ಜಾತಿ ದೃಢೀಕರಣ ಪತ್ರ 
ಹಾಜರುಪಡಿಸಿದಲ್ಲಿ ಗರಿಷ್ಠ 38 ವರ್ಷ. 
3. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ. 
ವಯೋಮಿತಿ ಸಡಿಲಿಕೆ : 
ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯವರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 
ಖಾಯಂಪೂರ್ವ ಸೇವಾವಧಿ : 
ಆಯ್ಕೆ ಗೊಂಡ ಅಭ್ಯರ್ಥಿಗಳು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) ನಿಯಮಗಳು 1977ರ ಅಡಿಯಲ್ಲಿ 2 ವರ್ಷಗಳ ಕಾಲದ 
ಪರಿವೀಕ್ಷಣಾ ಅವಧಿಯನ್ನು ನಿಗದಿಪಡಿಸಿದ್ದು ಸದರಿ ಅವಧಿಯಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಇತರ ಇಲಾಖಾ ಪರೀಕ್ಷೆಗಳಲ್ಲಿ 
ತೇರ್ಗಡೆಯಾಗಬೇಕಾಗುತ್ತದೆ. 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ : 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿ೦ದ ನಿರಾಕ್ಷೇಪಣೆ ಪ್ರಮಾಣ ಪತ್ರವನ್ನು ಪಡೆದು ಅರ್ಜಿಯನ್ನು 
ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ೧೮೫ 





ಅರ್ಜಿ ಸಲ್ಲಿಸುವ ವಿಧಾನ : 

ಈ ಪ್ರಕಟಣೆಯೊ ೦ದಿಗೆ ಲಗತ್ತಿಸಿರುವ ಅರ್ಜಿ ನಮೂನೆಯನ್ನು ಬೆರಳ ಚ್ಹು ಪ್ರತಿ/ಗಣಕೀಕೃತ ಪ್ರತಿಯಲ್ಲಿ ತಯಾರಿಸಿ ತಮ್ಮ ಸ್ವಹಸ್ತಾಕ್ಷರದಲ್ಲಿ 
ಭರ್ತಿ ಮಾಡಿ ಸ್ವಯಂ ದೃಢೀಕೃತ ಪಾಸ್‌ಪೋರ್ಟ್‌ ಗಾತ್ರದ ಭಾವಚಿತ್ರವನ್ನು ಅಂಟಿಸಿದ ಮತ್ತು ಮೀಸಲಾತಿ, ವಯೋ ಮಿತಿ, ವಿದ್ಯಾರ್ಹತೆ, ಜಾತಿಗಳಿಗೆ 
ಸಂಬಂಧಿಸಿದ ನಿಗದಿತ ಪ್ರಾಧಿಕಾರದವರು ನೀಡಿದ ಪ್ರಮಾಣ ಪತ್ರಗಳನ್ನು ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಿ ಅರ್ಜಿಯನ್ನು ಪ್ರಧಾನ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಧಾರವಾಡ-580 008., ದಿನಾಂಕಃ 12-03-2012 ರ ಸಂಜೆ 5-00 ಗಂಟಿ ಒಳಗೆ 
ತಲುಪುವಂತೆ ಕಳುಹಿಸತಕ್ಕದ್ದು. ಅರ್ಜಿದಾರರು ಯಾವ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸುತ್ತಾರೆ ಎಂಬುವದನ್ನು ದಪ್ಪ ಅಕ್ಷರದಲ್ಲಿ ಲಕೋಟೆಯ ಮೇಲೆ 
ನಮೂದಿಸತಕ್ಕದ್ದು. 
ಪ್ರಮುಖವಾದ ಸೂಚನೆಗಳು : 


ಅರ್ಜಿಯೊಂದಿಗೆ ಅಭ್ಯರ್ಥಿಗಳು ಕೆಳಕಂಡ ದಾಖಲೆಗಳ ಒಂದೊಂದು ಛಾಯಾ ಪ್ರತಿ (ಫೋಟೋ ಕಾಪಿ/ಜೆರಾಕ್ಸ್‌)ಗಳನ್ನು ಸ್ವಯಂ- 
ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಬೇಕು. (ಮೂಲಪ್ರತಿಗಳನ್ನು ಲಗತ್ತಿಸಬಾರದು). 
ಪುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣ ಪತ್ರಗಳು : 


1, ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌ಎಸ್‌ಎಲ್‌ಸಿ ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪ 
ಹೊಂದಿರುವವರಿಗೆ ಜನನ ದಿನಾಂಕವನ್ನು ನಮೂದಿಸಿರುವ ಅಂಕಪಟ್ಟಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ. 


ತ್ರಗನೇ ತರಗತಿಯ ವಿದ್ಯಾರ್ಹತೆ 


2. ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ನಮೂನೆ 'ಡಿ'ಯಲ್ಲಿ, ಪ್ರವರ್ಗ-1ರ ನಮೂನೆ 'ಇ'ಯಲ್ಲಿ ಮತ್ತು 2ಎ, 2ಬಿ, 3ಎ ಮತ್ತು 3ಬಿ ಗೆ 


ಸೇರಿದ ಅಭ್ಯರ್ಥಿಗಳು ನಮೂನೆ 'ಎಫ್‌'ನಲ್ಲಿ ಸಂಬಂಧಿಸಿದ ತಹಸೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪಡೆದು 
ಸಲ್ಲಿಸಬೇಕು. 
3 ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆಃ ಸಿಆಸುಇ/96/ಸೇನನಿ/2005, ದಿನಾಂಕಃ 10-08-2005 ರ 


(€ 


ಕಾರ ನಿಗದಿತ ನಮೂನೆ-2 ರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ 
ಮಾಡಿಸಿ ಸಲ್ಲಿಸಬೇಕು. ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ 
ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕತಗೊ ೦ಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 

4. ಗ್ರಾಮೀಣ ಮಿಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣ ಪತ್ರ ನಮೂನೆ-2ರ ಜೊತೆ ನಮೂನೆ-1 ರಲ್ಲೂ 
ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು. 

5. ಕನ್ನಡ ಮಾಧ್ಯಮ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ 
ಸಂಬಂದಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊ ಹರಿನೊ ೦ದಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. 


6. ಅಂಗವಿಕಲ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರವನ್ನು ದಿನಾ೦ಕಃ 19-11-2005ರ ಸರ್ಕಾರದ ಅಧಿಕೃತ 
ಜ್ಞಾಪನಾ ಸಂಖ್ಯೆ : ಸಿಆಸುಇ/ 115/ಸೇನ ನಿ/2005 ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ 
ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಬೇಕು. 

7 ಯೋ ಜನಾ ನಿರಾಶ್ರಿತ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆಃ ಸಿಆಸುಇ/44/ಸೇನ ನಿ/2001, ದಿನಾಂಕ : 
27.07.2001 ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಸಂಬಂಧಿಸಿದ ತಹಶೀಲ್ದಾರರಿಂದ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು. 


8. ಮಾಜಿ ಸೈನಿಕ ಮಿಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ /ವಿಮುಕ್ತಿ ಹೊಂದಿದ ಬಗೆಗಿನ 
ಪ್ರಮಾಣಪತ್ರವನ್ನು ಸಲ್ಲಿಸಬೇಕು. 
9. ವಾಹನ ಚಾಲನೆಯ ಪರವಾನಿಗೆ ಪತ್ರ (ಆದೇಶ ಜಾರಿಕಾರರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾತ್ರ). 


10. ವಿಧವೆಯರು, ಜೀತ ಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು ವಯೋಮಿತಿ ರಿಯಾಯಿತಿ ಕೋರಲು 
ಸಕ್ಷಮ ಪ್ರಾಧಿಕಾರರಿಂದ ಪಡೆದ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು. 


11. ಅಭ್ಯರ್ಥಿಯು ಕೊನೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಶಾಲಾ/ಕಾಲೇಜಿನ ಮೂಖ್ಯೋಪಾಧ್ಯಾಯರು/ಪ್ರಾಂಶುಪಾಲರಿಂದ ಪಡೆದ ಒಂದು ನಡತೆ 


ಪ್ರಮಾಣ ಪತ್ರ ಲಗತ್ತಿಸಬೇಕು. 


ಲ 


12. ಅಭ್ಯರ್ಥಿಯ ನಡತೆಯನ್ನು ದೃಢೀಕರಿಸುವ ಬಗ್ಗೆ ಅವನು ಓದಿರುವ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಡದ ಹಾಗೂ ಅಭ್ಯರ್ಥಿಯ 


ಸಂಬ೦ಧಗಳಲ್ಲದ ಇಬ್ಬರು ಸ್ಥಳೀಯ ಗಣ್ಯವ್ಯಕ್ತಿಗಳಿಂದ ಪಡೆದ 6 ತಿಂಗಳ ಈಚೆಗಿನ ಎರಡು ನಡತೆ ಪ್ರಮಾಣ ಪತ್ರಗಳು. 


13. ಅರ್ಜಿಯೊಂದಿಗೆ ಲಗತ್ತಿಸುವ ಎಲ್ಲಾ ಪ್ರಮಾಣಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ 
ಪಡೆದು ಕೊಂಡಿರಬೇಕು ಮತ್ತು ಕಡ್ಡಾಯವಾಗಿ ಸ್ವಯಂ ದೃಢೀಕರಿಸಿರಬೇಕು. 


೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ಭಾಗ-೫ 





ಇತರೆ ಸೂಚನೆಗಳು : 


1. 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿದ್ದರೆ ಮುಂದಿನ ಕಛೇರಿ ಕೆಲಸದ ದಿನವು 
ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 



































2. ಅರ್ಜಿಯೊಂದಿಗೆ 5 ರೂಪಾಯಿಯ ಅಂಚೆ ಚೀಟಿ (Pಂstal Stamp)ಯನ್ನು ಹೊಂದಿರುವ ಸ್ವ-ವಿಳಾಸದ ಲಕೋಟೆಯನ್ನು ಸಲ್ಲಿಸತಕ್ಕದ್ದು. 
3. ಅರ್ಜಿಯೊಂದಿಗೆ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಒಂದು ಭಾವಚಿತ್ರವನ್ನು ಸ್ವಯಂ ದೃಢೀಕರಿಸಿ ಲಗತ್ತಿಸಬೇಕ ಂ. 
4. ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು ಮತ್ತು ಬೆರಳ ಚ್ಹು-ನಕಲುಗಾರರ ಹುದ್ದೆಗಳಿಗೆ ಎಲ್ಲಾ ಅರ್ಹ ಅಭ್ಯರ್ಥಿಗಳಿಗೂ ಅರ್ಹತಾ-ಸ್ಪರ್ಧಾತ್ಮಕ 
ಪರೀಕ್ಷೆ ನಡೆಸಲಾಗುವುದು. 
5, ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಸಂದರ್ಶನಕ್ಕೆ ಹಾಜರಾಗಬೇಕು ಹಾಗೂ ಸಂದರ್ಶನ ಪತ್ರ ಬರೆದಿರುವ 
ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಲ್ಲವೆಂದು ಭಾವಿಸಿಕೊಳ್ಳತಕ್ಕದ್ದು. 
6. ಆಯ್ಕೆ ಯ ಸಂಬಂಧವಾಗಿ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊ ೦ದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲು 
ಅಸ್ಪದವಿರುವುದಿಲ್ಲ. 
(ಗ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗದಿತ ಅರ್ಜಿ ನಮೂನೆಗಳ ಲ್ಲಿ ಅರ್ಜಿ 
ಸಲ್ಲಿಸತಕ್ಕದ್ದು. 
ದು ಎ 
ಕೆ. ನಟರಾಜನ್‌ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಧಾರವಾಡ. 
ಹ ಕ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಧಾರವಾಡದಲ್ಲಿ ಪುದ್ದೆಗೆ ಅರ್ಜಿಯ 
ನಮೂನೆ 
ಪಾಸ್‌ ಪೋರ್ಟ್‌ 
ಅಳತೆಯ 
ಸ್ನಯಂದ್ರಢೀಕೃತ 
೫ SS) 
ಭಾವಚಿತ್ರವನ್ನು 
ಅಂಟಿಸಬೇಕು. 
ಗೆ, 
ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಧಾರವಾಡ. 
ತಮ್ಮ ಕಛೇರಿ ಅಧಿಸೂಚನೆ 01/2012, ದಿನಾಂಕಃ 06-02-2012 ರ ಮೇರೆಗೆ ನಾನು ಹುದ್ದೆಗೆ ಈ ಮೂಲಕ ನಿಗದಿತ 
ನಮೂನೆಯಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದೇನೆ. 
1 ಅಭ್ದರ್ಥ್ಧಿಯ ಪೂರ್ಣ ಹೆಸರು 
2 ತಂದೆ/ಗಂಡನ ಹೆಸರು 
3 ತಾಯಿಯ ಹೆಸರು 
4 ಜನ್ಮ ದಿನಾಂಕ 
5 ವಯಸ್ಸು (ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ | ವರ್ಷಗಳು ತಿಂಗಳುಗಳು ದಿನಗಳು 
ಕೊ ನೆಯ ದಿನಾಂಕ ದಂದು ಅಭ್ಯರ್ಥಿಯ ವಯಸ್ಸು) 
6 ಲಿಂಗ 
7 ರಾಷ್ಟ್ರೀಯತೆ 
8 ಧರ್ಮ ಮತ್ತು ಜಾತಿ 























































































































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ೧೮೭ 
9 ವೈವಾಹಿಕ ಸ್ಥಿತಿ ವಿವಾಹಿತ ( ) ಅವಿವಾಹಿತ ( ) 
10 ವಿವಾಹಿತರಾದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ ಗಂಡ 
ಅಥವಾ ಹೆಂಡ ತಿ ಇದ್ದಾರೆಯೇ 9) 
1| ನೀವು ಯಾವುದಾದರೂ ಕ್ರಿಮಿನಲ್‌ ಮೊಕದ್ದಮೆಯಲ್ಲಿ ಹೌದು ( ) ಇಲ್ಲ ( ) 
ಭಾಗಿಯಾಗಿದ್ದೀರಾ? 
12 ನೀವು ಸರ್ಕಾರಿ ಸೇವೆಯಿಂದ ಅಥವಾ ಇನ್ಯಾವುದಾದರೂ ಹೌದು ( ) ಇಲ್ಲ ( ) 
ಸೇವೆಯಿಂದ ವಜಾ ಆಗಿದ್ದೀರ ಅಥವಾ 
ತೆಗೆ ದುಹಾಕಲ್ಪಟ್ಟಿದ್ದೀರಾ? 
13 ಯಾವ ವರ್ಗ/ಮೀಸಲಾತಿ ಅಡಿಯಲ್ಲಿ ಅರ್ಜಿ | ಸಾಮಾನ್ಯ ಪ.ಜಾತಿ ಪ.ಪಂಗಡ ಪ್ರವರ್ಗ-1 
ಸಲ್ಲಿಸುತ್ತಿದ್ದೀರಿ? (ಕೋರುವ ಮೀಸಲಾತಿಯನ್ನು ಚಿಹ್ನೆ 
ಹಾಕುವುದರ ಮೂಲಕ ಗುರುತಿಸಿ ಪ್ರಮಾಣ ಪತ್ರದ 
ಸ್ವಯಂ ದೃಢೀಕೃತ ನಕಲನ್ನು ಲಗತ್ತಿಸಬೇಕು). 
2ಎ 2ಬಿ 3ಎ 3ಬಿ 
14 ನೀವು ಈ ಯಾವುದಾದರೂ ಮೀಸಲಾತಿ ಅಡಿಯಲ್ಲಿ | ಗ್ರಾಅ ಕ.ಮಾ.ಅ ಮಾ.ಸ ಅಂ.ಅ ಯೋ.ಅ 
ಬರುತ್ತೀರಾ? (ಸೇರುವ ಮಿಸಲಾತಿಯನ್ನು ಚಿಹ್ನೆ 
ಹಾಕುವುದರ ಮೂಲಕ ಗುರುತಿಸಿ ಪ್ರಮಾಣ ಪತ್ರದ 
ಸ್ವಯಂ ದೃಢೀಕೃತ ನಕಲನ್ನು ಲಗತ್ತಿಸ ಬೇಕು) 
15 ಶೈಕ್ಷಣಿಕ ವಿದ್ಯಾರ್ಹತೆ (ಸ್ವಯಂ ದೃಢೀಕೃತ ಪತ್ರಗಳನ್ನು | ಉತ್ತೀರ್ಣ ಗರಿಷ್ಠ ಪಡೆದಿರುವ % 
pep] 
ಸಲ್ಲಸತಿಕ್ಕದ್ದು). ಹೊ ೦ದಿದ ಅಂಕಗಳು ಅಂಕಗಳು ಅಂಕಗಳು 
ವರ್ಷ 
ಎ | 7ನೇ ತರಗತಿ 
ಬಿ | ಎಸ್‌.ಎಸ್‌.ಎಲ್‌.ಸಿ/ತತ್ಸಮಾನ ವಿದ್ಯಾರ್ಹತೆ 
ಸಿ | ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ಪರೀಕ್ಷೆ 
ಡಿ | ಆಂಗ್ಲ ಶೀಘ್ರಲಿಪಿ ಪ್ರೌಢದರ್ಜೆ ಪರೀಕ್ಷೆ 
ಇ | ಹಿರಿಯ ದರ್ಜೆ ಆಂಗ್ಲ ಬೆರಳಚ್ಚು ಪರೀಕ್ಷೆ 
ಎಫ್‌ | ಹಿರಿಯ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 
ಜಿ | ಕಿರಿಯ ದರ್ಜೆ ಆಂಗ್ಲ ಬೆರಳಚ್ಚು ಪರೀಕ್ಷೆ 
ಎಚ್‌ | ಕಿರಿಯ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 
ಐ | ಇತರೆ ಯಾವುದೇ ವಿದ್ಯಾರ್ಹತೆ (ಸೂಚನೆಃ ಅನ್ವಯಿಸುವ 
ವಿದ್ಯಾರ್ಹತೆಯ ಅಂಕಣಗಳನ್ನು ಮಾತ್ರ ಭರ್ತಿ 
ಮಾಡುವುದು). 
16 | ನೀವು ವಾಹನ ಚಾಲನೆಯ ಲೈಸೆನ್ಸ್‌ ಹೊ ೦ದಿದ್ದೀರಾ? | ಲಘು ವಾಹನ ಪರವಾನಿಗೆ ಪತ್ರ ಭಾರೀ ವಾಹನ ಪರವಾನಿಗೆ ಪತ್ರ 
(ಸ್ತಯಂ ದೃಢೀಕರಿಸಿದ ಚಾಲ್ತಿಯಲ್ಲಿರುವ ವಾಹನ 
ಚಾಲನಾ ರಹದಾರಿ ನಕಲನ್ನು ಲಗತ್ತಿಸಬೇಕು. 
ಜಾರಿಕಾರರ ಹುದ್ದೆಗೆ ಮಾತ್ರ ಅನ್ವಯವಾಗುತ್ತದೆ. 




















೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ಭಾಗ-೫ 








17 | ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರು ವಿರಾ? (ಸರ್ಕಾರಿ ಹೌದು ( ) ಇಲ್ಲ ( ) 
ಸೇವೆಯಲ್ಲಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ 
ನಿರಾಕ್ಷೇ ಪಣ ಪತ್ರದ ನಕಲನ್ನು ಲಗತ್ತಿಸಬೇಕು). 








18 ಅಭ್ಯರ್ಥಿಯ ತಾತ್ಕಾಲಿಕ ವಿಳಾಸ ಮತ್ತು ದೂರವಾಣಿ 


ಡ್‌ 
ಸಂ ಖೈ. 





19 ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು ದೂರವಾಣಿ 


ಡ್‌ 
ಸಂ ಖೈ. 





20 ನಿಮ್ಮ ಸ್ವವಿಳಾಸವಿರುವ ರೂ.5/-ರ ಅಂಚೆ ಚೀಟಿ 
ಅಂಟಿಸಿರುವ ಲಕೊ €ಟೆಯನ್ನು ಲಗತ್ತಿ ಸಿದ್ದೀರ? 

















ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣೀಕರಿಸುತ್ತೇನೆ ಮತ್ತು ಒಂದು ವೇಳೆ 
ಮೇಲ್ಕಂಡ ಮಾಹಿತಿಗಳು ತಪ್ಪು ಎಂದು ಕಂಡುಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 


pr 


ದಿನಾಂಕ : 
ಸ್ಥಳ ; ಅಭ್ಯರ್ಥಿಯ ಸಹಿ. 


ಪಿ.ಆರ್‌. ನಂ. 33 


ಆಯುಕ್ತರವರ ಕಾರ್ಯಾಲಯ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, 2ನೇ ಮಹಡಿ, ಸರ್‌.ಎಂ. ವಿಶ್ವೇಶ್ವರಯ್ಯ 
ಚಿಕ್ಕಗೋಪುರ, ಡಾ: ಬಿ.ಆರ್‌. ಅಂಬೇಡ್ಕರ್‌ ವೀದಿ, ಬೆಂಗಳೂರು-1 


ಅಧಿಸೂಚನೆ 
ಸಂ. ಆಪಸಂ/ಸಿ-2/ವಿವ-102/11-12, ಬೆಂಗಳೊರು, ದಿನಾಂಕ: 23/24.01.2012 


ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಖಾಲಿಯಿರುವ 16 ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ನಿವೃತ್ತ ಪಶುವೈದ್ಯಾಧಿಕಾರಿಗಳ 
ನೇಮಕಾತಿ ಮಾಡಲು ಸರ್ಕಾರದ ಆದೇಶ ಸಂ. ಪಸ೦ಮೀ/16/ಪಸಸೇ/2008 ದಿನಾಂಕ: 07.02.2009 ರಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮ 
(ಸಾಮಾನ್ಯ ನೇಮಕಾತಿ) 1977 ರ ನಿಯಮ 15 ರ ಪ್ರಕಾರ ನೀಡಲಾದ ಅನುಮತಿ ಮೇರೆಗೆ ಈಗಾಗಲೇ 10(ಹತ್ತು) ಹುದ್ದೆಗಳಿಗೆ ನೇಮಕಾತಿ 
ನೀಡಲಾಗಿತ್ತು. ಉಳಿದ 6 (ಆರು) ಹುದ್ದೆಗಳಿಗೆ ಈ ಕಛೇರಿ ಅಧಿಸೂಚನೆ ಸಂ. ಆಪಸಂ/ಸಿ-2/ವಿವ-102/11-12 ದಿನಾಂಕ: 26.10.2011ರಲ್ಲಿ 
ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಸದರಿ ಪ್ರಕಟಣೆಯಂತೆ ನಿವೃತ್ತ ಪಶುವೈದ್ಯರಿಗೆ ದಿನಾಂಕ: 31.10.2011ರ ಸಂಜೆ 5.00 ಘಂಟೆಯ ಒಳಗೆ ಸ್ವೀಕೃತವಾದ 
ಅರ್ಜಿಗಳಲ್ಲಿ ಅರ್ಹ ಅರ್ಜಿದಾರರಿಗೆ ಅವರವರ ಹೆಸರಿನ ಮುಂದೆ ಕಾಣಿಸಿರುವ ಸ್ಥಳಕ್ಕೆ ಕೆಳಕಂಡ 14 ಷರತ್ತು ಹಾಗೂ ನಿಬಂಧನೆಗೊಳಪಟ್ಟು ಸರ್ಕಾರದ 
ಆದೇಶ ಸಂ. ಪಸಂಮೀ/237/ಪಸಸೇ/2009 ದಿನಾಂಕ: 18.08.2009ರ ಆದೇಶದನ್ವಯ ಮಾಹೆಯಾನ ರೂ. 13,000/- (ಹದಿಮೂರು ಸಾವಿರ 
ರೂ.ಗಳು ಮಾತ್ರ) ಸಂಚಿತ ವೇತನದ ಆಧಾರದ ಮೇಲೆ 2 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಮರು ನೇಮಕಾತಿ ಮಾಡಲಾಗಿದೆ. 


ಷರತ್ತು: 

ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ನಿವೃತ್ತ ಪಶುವೈದ್ಯಾಧಿಕಾರಿಗಳನ್ನು ಪಶುವೈದ್ಯಾಧಿಕಾರಿಗಳ ಹುದ್ದೆಯಲ್ಲಿ ಗುತ್ತಿಗೆ 
ಮೇಲೆ ನೇಮಕಗೊಂಡಿರುವ ಡಾ: ರವರ ಗುತ್ತಿಗೆ ನೇಮಕಾತಿ ಎರಡು ವರ್ಷ ಅಥವಾ ಮುಂದಿನ 
ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು. ಇದೊಂದು ತಾತ್ಕಾಲಿಕ ನೇಮಕಾತಿ 
ಆಗಿರುತ್ತದೆ. 

2. ಡಾ; ರವರು ಪಡೆಯುತ್ತಿರುವ ನಿವೃತ್ತಿ ವೇತನದೊಂದಿಗೆ ರೂ. 13,000/- ಮರುನೇಮಕಾತಿ ವೇತನವನ್ನು 


ಪಡೆಯಲು ಅರ್ಹರಾಗಿರುತ್ತಾರೆ ಹಾಗೂ ಅವರು ಪಡೆಯುತ್ತಿರುವ ನಿವೃತ್ತಿ ವೇತನದ ಮೇಲೆ ತುಟ್ಟಿಭತ್ಯೆ ಮಾತ್ರ ಪಡೆಯಲು 
ಅರ್ಹರಿರುತ್ತಾರೆಯೆ ವಿನಃ ಬೇರೆ ಯಾವುದೇ ಭತ್ತೆಗಳನ್ನು ಪಡೆಯುವಂತಿಲ್ಲ. 

3. ಸದರಿ ಗುತ್ತಿಗೆ ನೌಕರರು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇಬೇಕಾದಲ್ಲಿ ಮಾತ್ರ ಅವರು ನೇಮಕಾತಿ ಹೊಂದಿರುವ 
ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ ವೇತನದ ಮೇಲೆ ನಿಯಮಾನುಸಾರ ಲಭ್ಯವಿರುವ ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆಯನ್ನು 
ಪಡೆಯಲು ಅರ್ಹರಾಗಿರುತಾರೆ. 


4. ಸದರಿ ಗುತ್ತಿಗೆ ಪಶುವೈದ್ಯಾಧಿಕಾರಿಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆ ಮತ್ತು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ 
ನಿಯಮ 150ರ ಪ್ರಕಾರ ಗಳಿಕೆ ರಜೆ ಪಡೆಯಲು ಅರ್ಹರಾಗಿರುತಾರೆ. 
5 ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಲ್ಲಿ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ ಅಂದರೆ, ವೇತನ ಬಡ್ತಿ 


ಪದೋನ್ನತಿ, ಪಿಂಚಣಿ, ಟರ್ಮಿನಲ್‌ ಲೀವ್‌ ಇತ್ನಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ಪಶುವ್ಗೆದ್ಧಾಧಿಕಾರಿಗಳು ಅರ್ಹರಾಗಿರುವುದಿಲ್ಲ. 





ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ೧೮೯ 

6. ಸದರಿ ಗುತ್ತಿಗೆ ಪಶುವೈದ್ಯಾಧಿಕಾರಿಗಳು ಅವರ ದುರ್ವರ್ತನೆ, ನಿರ್ಲಕ್ಷ ತೆಯ ನಿಮಿತ್ತ ಸರ್ಕಾರಕ್ಕೆ ಸಂಭವಿಸಬಹುದಾದ ಎಲ್ಲಾ ನಷ್ಟಗಳನ್ನು 
ಸರ್ಕಾರಕ್ಕೆ ಭರಿಸಿಕೊಡಲು ಬದ್ದರಾಗಿರತಕ್ಕದ್ದು. 

7. ಸದರಿ ಮರುನೇಮಕಾತಿಯ ಅವಧಿಯ ಸೇವೆಯನ್ನು ನಿವೃತ್ತಿ ವೇತನ ಹಾಗೂ ಇತರ ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು 
ಪರಿಗಣಿಸುವುದಿಲ್ಲ. 

4. ಅವರ ಕರ್ತವ್ಯ ಜವಾಬ್ದಾರಿ ಹಾಗೂ ಅವರಿಗೆ ವಹಿಸಿರುವ ಕಾರ್ಯ, ಪ್ರಕಾರ್ಯಗಳನ್ನು ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಯಿಂದ 
ನೆರವೇರಿಸುವುದು. 

9. ಅವರು ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಅಥವಾ ಕರ್ತವ್ಯ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ ಅಥವಾ 
ದೊರಕಬಹುದಾದ ಅಧಿಕೃತ ಮಾಹಿತಿಯನ್ನು ಗೌಪ್ಠವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 

10. ಅವರು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ 1966 ಹಾಗೂ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮಾವಳಿ 1957ಕ್ಕೆ ಬದ್ದರಾಗಿರತಕ್ಕದ್ದು. 

1]. ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 

12. ಗುತ್ತಿಗೆ ಪಶುವೈದ್ಯಾಧಿಕಾರಿಗಳು ದುರ್ನಡತೆಯಿಂದಾಗಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಸರ್ಕಾರಕ್ಕೆ ಸಂಭಂಧಿಸಿದಂತೆ 
ಆಗಲಿರುವ ಆರ್ಥಿಕ ನಷ್ಟವನ್ನು ಅವರು ಸರ್ಕಾರಕ್ಕೆ ತುಂಬಿಕೊಡಲು ಹೊಣೆಗಾರರಾಗಿರುತಾರೆ. 

13, ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು (ರೂ. 50/-) ರೂಪಾಯಿಗಳ ಮೌಲ್ಯದ ಛಾಪಾ 
ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ 
ಗುತ್ತಿಗೆ ಪಶುವೈದ್ಧಾಧಿಕಾರಿಗಳಿ೦ದ ಬರೆಸಿಕೊಳ್ಳತಕ್ಷದ್ದು. 

14. ಈ ಅಭ್ಯರ್ಥಿಗಳನ್ನು ಯಾವುದೆ ಕಾರಣ ನೀಡದೆ ಮುನ್ಸೂಚನೆ ಇಲ್ಲದೆ ಗುತ್ತಿಗೆ ನೇಮಕಾತಿ ರದ್ದುಪಡಿಸಲು ಈ ಪ್ರಾಧಿಕಾರಕ್ಕೆ 
ಅಧಿಕಾರವಿರುತ್ತದೆ. 
ಅಭ್ಯರ್ಥಿಯು ಪಶುಪಾಲನಾ ಇಲಾಖೆಗೆ ಸಂಬಂಧಪಟ್ಟ ಉಪ ನಿರ್ದೇಶಕರ ಸಮ್ಮುಖದಲ್ಲಿ ಆದೇಶ ತಲುಪಿದ 07 ದಿನದೊಳಗಾಗಿ 

ಹಾಜರಾಗತಕ್ಕದ್ದು ಹಾಗೂ ರೂ. 50/-ರ ಮೌಲ್ಯದ ಛಾಪಾ ಕಾಗದದಲ್ಲಿ (ಡಾಕ್ಕುಮೆಂಟ್‌ ಶೀಟ್‌) ಷರತ್ತು ಮತ್ತು ನಿಬಂಧನೆಗೊಳಪಟ್ಟು ಕರಾರು 


ಪತ್ರವನ್ನು 


ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಬರೆದುಕೊಡತಕ್ಕದ್ದು. ಇವರುಗಳ ವೇತನವನ್ನು ನೇಮಕಗೊಂಡ ಹುದ್ದೆಗಳಿಗೆ ಆನ್ವಯಿಸುವ ಲೆಕ್ಕ 


ಶೀರ್ಷಿಕೆಯಡಿಯಲ್ಲಿ ವೇತನ ವೆಚ್ಚವನ್ನು ಭರಿಸತಕ್ಕದ್ದು ಹಾಗೂ ವೇತನವನ್ನು ಸಂಬಂಧಪಟ್ಟ ತಾಲ್ಲೂಕಿನ ಸಹಾಯಕ ನಿರ್ದೇಶಕರವರು ಡ್ರಾ ಮಾಡಿ 
ವಿತರಿಸತಕ್ಕದ್ದು. 





(ಸಹಿ) 


ಟಿಪ್ಪಣಿ ಆಯುಕ್ತರಿಂದ 
ಅನುಮೋದಿಸಲ್ಪಟ್ಟಿದೆ 


ಅಪರ ನಿರ್ದೇಶಕರು (ಆಡಳಿತ) 
ಪಶುಪಾಲನಾ ಇಲಾಖೆ, ಬೆಂಗಳೂರು. 


. ಆಪಸಂ/ಸಿಬ್ಬಂದಿ-2/ವಿವ-102/2011-12 ದಿನಾಂಕ: 23/24.01.2012 




















ಕ್ರ ಹೆಸರು ವಿಳಾಸ ಹುಟ್ಟಿದ ಸ್ಥಳ ನಿಯುಕ್ತಿ 
ಸಂ ದಿನಾಂಕ 
1 ಡಾ: ಎಸ್‌.ಎಸ್‌. ಕಳಸಣ್ಣನವರ್‌ 1ನೇ ಮುಖ್ಯ ರಸ್ತೆ, 2ನೇ ಅಡ್ಡರಸ್ತೆ, 01.05.1949 ಪಶುಚಿಕಿತ್ಸಾಲಯ 
ಮಂಜುನಾಥ ಕಾಲೋನಿ ಶಿವಗಿರಿ, ಗಳಗಿ, ಹುಲಕೊಪ್ಪ 
ಧಾರವಾಡ - 7 ಕಲಘಟಗಿ ತಾ: ಧಾರವಾಡ 
ಜಿಲ್ಲ 
2 ಡಾ: ಕೆ. ರಮೇಶ್‌ ಸಂ. 4273, 2ನೇ ಮುಖ್ಯ “ಎ' ರಸ್ತೆ , ಜೆ. 05.01.1951 ಪಶುಚಿಕಿತ್ಸಾಲಯ 
ಬ್ಲಾಕ್‌, 3ನೇ ಹಂತ ದಟ್ಟಗಳ್ಳಿ, ಕನಕದಾಸ ತೊರೆಮಾವು 
ನಗರ, ಮೈಸೂರು - 570 022 ನಂಜನಗೂಡು ತಾ: 
ಮೈಸೂರು ಜಿಲ್ಲೆ 
3 ಡಾ: ವೀರಭದ್ರ ಸ್ವಾಮಿ ಎನ್‌.ಹೆಚ್‌ ಸಂ. ಯು-5, 4ನೇ ಅಡ್ಡರಸ್ತೆ, ಸ್ಥಿಮಿ೦ಗ್‌ 12.12.1963 ಪಶುಚಿಕಿತ್ಸಾಲಯ 
ಪೂಲ್‌ ಎಕ್ಸ್‌ಟೆನ್ನನ್‌, ಪ್ಯಾಲೇಸ್‌ ಗುಟ್ಬಳ್ಳಿ, ಅರಸಾಪುರ, ಕೊರಟಗೆರೆ 
ಬೆಂಗಳೂರು - 560 003 ತಾ: ತುಮಕೂರು ಜಿಲ್ಲೆ 

















೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ಭಾಗ-೫ 






































ಕ್ರ ಹೆಸರು ವಿಳಾಸ ಹುಟ್ಟಿದ ಸ್ಥಳ ನಿಯುಕ್ತಿ 
ಸಂ ದಿನಾಂಕ 
4 ಡಾ: ವಿ.ಎಸ್‌. ವೀರಣ್ಣಗೌಡ ಗಂಗಾಪುರ, ಹದಲಿ ಅಂಚೆ, ನರಗುಂದ 01.06.1962 ಪಶುಚಿಕಿತ್ಸಾಲಯ 
ತಾ:, ಗದಗ ಜಿಲ್ಲೆ ಕೋಟಮಚಗಿ, ಗದಗ ತಾ: 
ಮತ್ತು ಜಿಲ್ಲೆ 
5 ಡಾ: ಕೆ.ಎಸ್‌. ಶಂಕರ ರಾವ್‌ ಸಾಯಿನಾಥ ನಿವಾಸ, ಮಂಜುನಾಥ ನಗರ, 16.05.1951 ಪಶುಚಿಕಿತ್ಸಾಲಯ 
ತಾವರೆಕೆರೆ, ಹಲಸೂರು, ಕನಕಪುರ ತಾ: 
ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು - ರಾಮನಗರ ಜಿಲ್ಲೆ 
562 130 
6 ಡಾ: ವಿ.ಎಸ್‌. ಸತ್ಯನಾರಾಯಣ ರೆಡ್ಡಿ ಭಾಗ್ಯೋದಯ ನಿಲಯ, 04.05.1951 ಪಶುಚಿಕಿತ್ಸಾಲಯ 
9ನೇ ಅಡ್ಡರಸ್ತೆ, ಗಂಗೋತ್ರಿ ನಗರ, ಬಿಗನೇನಹಳ್ಳಿ, ತುರುವೇಕೆರೆ 
ತುಮಕೂರು - 572 102 ತಾ: ತುಮಕೂರು ಜಿಲ್ಲೆ 
ಅಪರ ನಿರ್ದೇಶಕರು (ಆಡಳಿತ) 
ಪಿ.ಆರ್‌. ನಂ. 34 ಪಶುಪಾಲನಾ ಇಲಾಖೆ, ಬೆಂಗಳೂರು 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಭವನ, ಜೆ.ಸಿ. ರಸ್ತೆ ಬೆಂಗಳೂರು-2 
ಅಧಿಸೂಚನೆ 
ಸಂಖ್ಯೆ: ಕಸನಿ:74:ಸಿಬ್ಬಂದಿ1:2008-09, ದಿನಾಂಕ: 13.2.2012 


ವಿಷಯ:- ಕಾರವಾರ ಜಿಲ್ಲಾ ರಂಗಮಂದಿರದ ಹಿರಿಯ ಎಲೆಕ್ಟೀಷಿಯನ್‌ ಕಂ ಸೌಂಡ್‌ ಸೂಪರ್‌ವೈಜರ್‌, ಬ್ಯಾಕ್‌ಲಾಗ್‌ 
ಹುದ್ದೆಯನ್ನು ತುಂಬುವ ಕುರಿತು. 


ಈ ಇಲಾಖೆಯ ಉ.ಕ.ಜಿಲ್ಲೆ, ಕಾರವಾರ ಇಲ್ಲಿ ಖಾಲಿ ಇರುವ ಹಿರಿಯ ಎಲೆಕ್ಟ್ರೀಷಿಯನ್‌ ಕಂ ಸೌಂಡ್‌ ಸೂಪರ್‌ ವೈಜರ್‌ ಒಂದು 
ಹುದ್ದೆಯನ್ನು ಪರಿಶಿಷ್ಟ ಪಂಗಡದ ಬ್ಯಾಕ್‌ಲಾಗ್‌ಯಡಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌.ಬಿಸಿ 2001, ದಿನಾಂಕ:21.11.2001 ಮತ್ತು 
01.06.2002 ರ ಅನ್ವಯ ಭರ್ತಿ ಮಾಡಲು ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಅರ್ಹ ಅಭ್ಯರ್ಥಿಗಳಿಂದ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಈ 
ಅಧಿಸೂಚನೆಯೊಡನೆ ಪ್ರಕಟಿಸಿರುವ ನಿಗದಿತ ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ:17.3.2012 ಸಂಜೆ 5 ಗಂಟೆಯೊಳಗೆ 


ಆಯುಕ್ತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಭವನ, ಜೆ.ಸಿ.ರಸ್ತೆ, ಬೆ೦ಗಳೂರು-2 ಇಲ್ಲಿಗೆ ತಲುಪಿಸತಕ್ಕದ್ದು. 
1. ಖಾಲಿ ಹುದ್ದೆಗಳ ಸಂಖ್ಯೆ : 01 (ಒಂದು) 
2. ಹಿರಿಯ ಎಲೆಕ್ಟೀಷಿಯನ್‌ ಕಂ ಸೌಂಡ್‌ ಸೂಪರ್‌ವೈಸರ್‌ 
ಹುದ್ದೆಯ ಮೀಸಲಾತಿ ವರ್ಗೀಕರಣ : ಪರಿಶಿಷ್ಟ ಪಂಗಡ - ಪುರುಷ ಆಭ್ಯರ್ಥಿ 
3. ವಯೋಮಿತಿ ವಿದ್ಯಾರ್ಹತೆ ಮತ್ತು ವೇತನ ಶ್ರೇಣಿ 
* ವಯೋಮಿತಿ : ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ದಿನಾಂಕ:17.3.2012 ಕ್ಕೆ 


ಆಭ್ಯರ್ಥಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ 40 ವರ್ಷ 
ಮೀರಿರಬಾರದು 


9 ವಿದ್ಯಾರ್ಹತೆ : ಕನ್ನಡವನ್ನು ಒಂದು ವಿಷಯವನ್ನಾಗಿ ತೆಗೆದುಕೊಂಡು ಎಸ್‌.ಎಸ್‌.ಎಲ್‌.ಸಿ ಅಥವಾ 
ತತ್ಸಮಾನ ಪರೀಕ್ಷೆ ತೇರ್ಗಡೆಯಾಗಿರಬೇಕು ಇದರೊಂದಿಗೆ ಟೆಲಿಕಮ್ಯೂನಿಕೇಷನ್‌ (ಸೌಂಡ್‌ 
ಹಾಗೂ ಟಿ.ವಿ) ನಲ್ಲಿ ಡಿಪ್ಲೋಮೋ 


* ವೇತನ ಶ್ರೇಣಿ : ರೂ. 8825-16000 


4. ಆಯ್ಕೆ ವಿಧಾನ : ಅಭ್ಯರ್ಥಿಗಳಿಂದ ಅರ್ಜಿಗಳಲ್ಲಿ ಹುದ್ದೆಗೆ ನಿಗದಿಪಡಿಸಿರುವ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ 
ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುವುದು. ಅರ್ಹತಾ ಪಟ್ಟಿಯನ್ನು ತಯಾರಿಸುವಾಗ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 


ಭಾಗ-೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ೧೯೧ 





5. ಲಗತ್ತುಗಳು: 


1. 


ಸೂಚನೆಗಳು: 


13 ಎಸ್‌ಬಿಸಿ 2001 ದಿನಾಂಕ:21.11.2001 ರನ್ವಯ ಕನಿಷ್ಠ 29 ವಯಸ್ಸಾಗಿರುವ ಹಾಗೂ ಗರಿಷ್ಠ 40 ವರ್ಷ ಮೀರಿರದ 
ಅಭ್ಯರ್ಥಿಗಳಿಗೆ ಪ್ರಥಮ ಆಧ್ಯತೆ ನೀಡಲಾಗುವುದು. 29 ವರ್ಷದಿಂದ 40 ವರ್ಷಗೊಳಗಿನ ಅರ್ಹ ಅಭ್ಯರ್ಥಿಯು ದೊರಕದಿದ್ದಲ್ಲಿ, 18 


tT 
ವರ್ಷದಿಂದ 29 ವರ್ಷ ವಯಸಿನೊಳಗಿನ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದು. 


ಅರ್ಹತಾ (ಡಿಪ್ಲೋಮ) ಪರೀಕ್ಷೆಯ ಅಂಕಪಟ್ಟಿಯ ನಕಲು ಲಗತ್ತಿಸಿರಬೇಕು. 


ಜನ್ಮ ದಿನಾಂಕದ ಪ್ರಮಾಣ ಪತ್ರ/ ಎಸ್‌.ಎಸ್‌.ಎಲ್‌.ಸಿ ಅಂಕಪಟ್ಟಿ/ ವರ್ಗಾವಣೆ ಪ್ರಮಾಣ ಪತ್ರದ ನಕಲು ಲಗತ್ತಿಸಬೇಕು. 


[el 


ರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್‌ರವರಿಂದ ಪಡೆದ (ನಿಗದಿತ ನಮೂನೆಯಲ್ಲಿ) ಜಾತಿ ಪ್ರಮಾಣ ಪತ್ರದ ದೃಢೀಕೃತ 


೭೬ 


ಕಲು ಸಲ್ಲಿಸುವುದು. 


ಅರ್ಜಿಯಲ್ಲಿ ಘೋಟೋ ಅಂಟಿಸಲು ನಿಗದಿಪಡಿಸಿರುವ ಸ್ಥಳದಲ್ಲಿ ನಿಮ್ಮ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು 
ಅಂಟಿಸಿ ಅದರ ಮೇಲೆ ಪೂರ್ಣ ಸಹಿ ಮಾಡುವುದು 


ಈ ಮೇಲೆ ಹೇಳಿದ ಎಲ್ಲಾ ದಾಖಲೆಗಳ ದೃಢೀಕೃತ ಪ್ರತಿ ನೀಡಬೇಕು. 


ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿ ಮತ್ತು ಅದರೊಂದಿಗೆ ಲಗತ್ತಿಸಿರುವ ಪ್ರಮಾಣ ಪತ್ರಗಳು ಸುಳ್ಳು ಮಾಹಿತಿ ನೀಡಿದ್ದಾಗಿ 
ನೇಮಕಾತಿಯ ಯಾವುದೇ ಹಂತದಲ್ಲಿ ಕಂಡು ಬಂದಲ್ಲಿ ಅಂತಹ ಅರ್ಜಿಗಳನ್ನು ಪತ್ರ ವ್ಯವಹಾರವಿಲ್ಲದೇ ತಿರಸ್ಕರಿಸಲಾಗುವುದು ಮತ್ತು 


ಅಂತಹ ಅಭ್ಯರ್ಥಿಗಳ ಎರುದ್ಧ ಕಾನೂನು ರೀತ್ಯಾ ಕ್ರಮಕೈಗೊಳ್ಳಲು ಉಪಕ್ರಮಿಸಲಾಗುವುದು. 


ಅಭ್ಯರ್ಥಿಯು ಯಾವುದೇ ಅಪರಾಧ ಮೊಕದ್ದಮೆಯಲ್ಲಿ ಬಂಧನಕ್ಕೆ ಒಳಪಟ್ಟಿರಬಾರದು. ಅಲ್ಲದೆ ಅಪರಾಧ ಮೊಕದ್ದಮೆಯ ತನಿಖೆಗೆ 
ಒಳಗಾಗಿರಬಾರದು. ಅಪರಾಧ ಪ್ರಕರಣಗಳಲ್ಲಿ ದೋಷಿಯಾಗಿರಬಾರದು. ಒಂದು ವೇಳೆ ಇಂತಹ ಪ್ರಕರಣಗಳಿಗೆ ಒಳಗಾಗಿದ್ದಲ್ಲಿ 


ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅನರ್ಹರಾಗುತ್ತಾರೆ. 
ಅಪೂರ್ಣ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ಸುಳ್ಳು ಮಾಹಿತಿ ಅಥವಾ ನಕಲಿ ಪ್ರಮಾಣ ಪತ್ರ/ದಾಖಲಾತಿಗಳನ್ನು ಸಲ್ಲಿಸಿ ನೌಕರಿ ಪಡೆದಿರುವುದು ಯಾವುದೇ ಸಂಧರ್ಭದಲ್ಲಿ ಕಂಡು 
ಬಂದಲ್ಲಿ ಯಾವುದೇ ಮುನ್ಸೂಚನೆ ನೀಡದೇ ನೌಕರಿಯಿಂದ ವಜಾ ಮಾಡುವುದರ ಜೊತೆಗೆ ಅವರ ಎರುದ್ಧ ಕಾನೂನು ರೀತ್ಯಾ ಕ್ರಮ 
ತೆಗೆದುಕೊಳ್ಳಲಾಗುವುದು. 


ಈ ಅಧಿಸೂಚನೆಯೊಂದಿಗೆ ಪ್ರಕಟಿಸಿರುವ ಅರ್ಜಿ ನಮೂನೆಯಂತೆ ಅರ್ಜಿಯನ್ನು 


ಸ ಸಿದ್ಧಪಡಿಸಿ ಸಲ್ಲಿಸಬೇಕಾಗಿರುತ್ತದೆ. ಕಚೇರಿ 


ವತಿಯಿಂದ ಅರ್ಜಿ ನಮೂನೆಗಳನ್ನು ನೀಡಲಾಗುವುದಿಲ್ಲ 
ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿಗಳನ್ನು ನೊಂದಾಯಿತ ಅಂಚೆ/ ಕೋರಿಯರ್‌ ಮುಖಾಂತರ ಅಥವಾ ಸ್ವತ; ಆಯುಕ್ತರು, ಕನ್ನಡ 


ಮತ್ತು ಸಂಸ್ಕೃತಿ ಇಲಾಖೆ, ಬೆ೦ಗಳೂರು ರವರ ಕಚೇರಿಗೆ ನಿಗದಿತ ದಿನಾ೦ಕ ಮತ್ತು ಸಮಯದೊಳಗೆ ತಲುಪಿಸಬೇಕು. ತಡವಾಗಿ 
ಬಂದ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ಭರ್ತಿ ಮಾಡಿದ ಅರ್ಜಿಯನ್ನು ಸಲ್ಲಿಸುವ ಲಕೋಟೆಯ ಮೇಲೆ ಹಿರಿಯ 


ಡಿ 


ಲೆಕ್ಬೀಷಿಯನ್‌ ಕಂ ಸೌಂಡ್‌ ಸೂಪರ್‌ವೈಸರ್‌ ಬ್ಯಾಕ್‌ಲಾಗ್‌ ಹುದ್ದೆಗೆ ಅರ್ಜಿ ಎಂದು ಸ್ಪಷ್ಟವಾಗಿ ನಮೂದಿಸಬೇಕು, ಅರ್ಜಿ 


ಸ್ವೀಕರಿಸಿ ಕ್ಕ ಸಂಬಂಧಪಟ್ಟವರಿಂದ ದಿನಾಂಕ ಮತ್ತು ಸಹಿ ಪಡೆದುಕೊಳ್ಳಬಹುದಾಗಿದೆ. 
ಸಲ್ಲಿಸಲಾಗುವ ಯಾವುದೇ ದಾಖಲೆಗಳನ್ನು ಹಿಂದಿರುಗಿಸಲಾಗುವುದಿಲ್ಲ. ಈ ಕುರಿತು ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶ 
ಇರುವುದಿಲ್ಲ. 

ಆಯುಕ್ತರು, 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಬೆ೦ಗಳೂರು 


೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೩, ೨೦೧೨ ಭಾಗ-೫ 





ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


ಹಿರಿಯ ಎಲೆಕ್ಟ್ರೀಷಿಯನ್‌ ಕಂ ಸೌಂಡ್‌ ಸೂಪರ್‌ವೈಸರ್‌ ಹುದ್ದೆಗೆ ಅರ್ಜಿ 

















ಅರ್ಜಿ ಸಂಖ್ಯೆ 
ನಿಮ್ಮ ಇತ್ತೀಚಿನ 

ಗೆ: ಪಾಸ್‌ಪೋರ್ಟ್‌ ಅಳತೆಯ 
ಆಯುಕ್ತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಭಾವಚಿತ್ರವನ್ನು ಅಂಟಿಸಿ ಅದರ 
ಕನ್ನಡ ಭವನ, ಜೆ.ಸಿ.ರಸ್ತೆ, ಬೆ೦ಗಳೂರು-560 002 ಮೆಲೆ ಸಹಿ ಮಾಡುವುದು 

1) ಅಭ್ಯರ್ಥಿಯ ಹೆಸರು 

2) ತಂದೆಯ ಹೆಸರು 

3) ಅಭ್ಯರ್ಥಿಯ ಅಂಚೆ ವಿಳಾಸ 

4) ವಿದ್ಯಾರ್ಹತೆ 

ಕ್ರ ಡಿಪ್ಲೊಮಾ 

ಸಂ. (ಟೆಲಿಕಮ್ಯೂನಿಕೇಷನ್‌) ಗರಿಷ್ಠ ಅಂಕಗಳು ಗಳಿಸಿದ ಅಂಕಗಳು ಶೇಕಡಾವಾರು 


ಸೌಂಡ್‌ ಹಾಗೂ ಟಿ.ವಿ 


























5) ಹುಟ್ಟಿದ ದಿನಾಂಕ 


6) ಲಗತ್ತುಗಳು 

1. ಎಸ್‌.ಎಸ್‌.ಎಲ್‌.ಸಿ ಅಂಕಪಟ್ಟಿಯ ದೃಢೀಕೃತ ಪ್ರತಿ 

2. ಜಾತಿ ಪ್ರಮಾಣ ಪತ್ರದ ದೃಢೀಕೃತ ಪ್ರತಿ 

ಅರ್ಹತಾ (೧೬೫/1/೧0) ಪರೀಕ್ಷೆಯ ಅಂದರೆ ಡಿಪ್ಲೋಮೋ ಅಂಕಪಟ್ಟಿಯ ದೃಢೀಕೃತ ನಕಲುಗಳು 


೨. 


ಸೂಚನೆ : ಅಧಿಸೂಚನೆಯಲ್ಲಿ ಸೂಚಿಸಿರುವ ಎಲ್ಲಾ ಸೂಚನೆಗಳಂತೆ ಅರ್ಜಿ ಸಲ್ಲಿಸದಿದ್ದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು 


ಘೋಷಣೆ 


ಮೇಲೆ ಹೇಳಿದ ವಿವರಗಳು ನನಗೆ ತಿಳಿದ ಮಟ್ಟಿಗೆ ಮತ್ತು ನಾನು ನಂಬುವಷ್ಠರ ಮಟ್ಟಿಗೆ ನಿಜವೆಂದು ಈ ಮೂಲಕ ಘೋಷಿಸುತ್ತೇನೆ. 
ಯಾವುದೇ ಮಾಹಿತಿಯ, ನೇಮಕಾತಿ ಮುಂಚೆ ಅಥವಾ ತರುವಾಯ ಸುಳ್ಳು ಅಥವಾ ತಪ್ಪೆಂದು ಕಂಡು ಬಂದ ಸಂಧರ್ಭದಲ್ಲಿ ಅಥವಾ ಅನರ್ಹತೆ ಪತ್ತೆ 
ಆದ ಸಂದರ್ಭದಲ್ಲಿ ನೇಮಕಾತಿ ಸಮಿತಿಯು ನನ್ನ ವಿರುದ್ಧ ಕ್ರಮ ಕೈಗೊಳ್ಳಬಹುದಾಗಿದೆ ಎಂದು ನನಗೆ ತಿಳಿದಿರುತ್ತದೆ. 


ನಾನು ಅಧಿಸೂಚನೆಯ ನಿಯಮಗಳನ್ನು ಜಾಗರೂಕತೆಯಿಂದ ಓದಿರುತ್ತೇನೆ. ಮತ್ತು ಅವುಗಳಿಗೆ ಬದ್ಧನಾಗಿರುತ್ತೇನೆ. ನಾನು ಅರ್ಜಿ 


ಸಲ್ಲಿಸಿದ ಹುದ್ದೆಯ ನೇಮಕಾತಿಗೆ ನಿಗದಿಪಡಿಸಿದ ವಯೋಮಿತಿ ವಿದ್ಯಾರ್ಹತೆ ಮುಂತಾದ ಅರ್ಹತೆಯ ಎಲ್ಲ ಷರತ್ತುಗಳನ್ನು ಪೂರೈಸುವುದಾಗಿಯೂ 
ಮತ್ತು ಇದೇ ಬಗೆಯ ಯಾವುದೇ ಪರೀಕ್ಷೆಗೆ ಹಾಜರಾಗದಂತೆ ನಾನು ಪರೀಕ್ಷೆಯಿಂದ ಉಚ್ಛಾಟಿಸಲ್ಪಟ್ಟಿಲ್ಲವೆಂದು ಸಹ ಘೋಷಿಸುತ್ತೇನೆ. 


ಅಭ್ಯರ್ಥಿಯ ಪೂರ್ಣ ಸಹಿ 


ಪರಿಶೀಲಿಸಿದ ಅಧಿಕಾರಿಯ ಸಹಿ ಮತ್ತು ಹೆಸರು 
ಪಿ.ಆರ್‌. 36 


